Wp . k ಸಮ 


1 ಕರ್ನಾಟಕ ವಿಧಾನ ಪರಿಷತು 


—————————— 
1) ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: : 74(723) 
2) ಸದಸ್ಮರ ಹೆಸರು : ಶ್ರೀ ಕೆ. ಗೋವಿಂದರಾಜ್‌ 
Ee - (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಸುವ ದಿನಾಂಕ : 14.12.2018 


; ಅರಣ್ಯ, ಪರಿಸರ ಮತು ಜೀವಿಶಾಸ್ತ ಸಚಿವರು 
ಕ 


|S 


| 
| 


ನಷ್ಟ 
| | ನೇರವಾಗಿ ಮಡಿವಾಳ ಕೆರೆಗೆ 
| ಹರಿಸಿದ ಪರಿಣಾಮವಾಗಿ ಕೆರೆಯ 
| 


| ಈ) |ಮಡೆವಾಳ ಯದು. 

| ಡುರ್ವಾಸನೆಯಿಂದ ಪ್ರಕೃತಿ ವಿಕೋಪದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದ ಕಾರಣ 
ಸಾರ್ವಜನಿಕರು ಒಳಚರಂಡಿ ಮುಖಾಂತರ ಕೊಳಚೆ ನೀರು ಸರಾಗವಾಗಿ ಹರಿಯದೆ 
| ಗಾಬರಿಗೊಂಡಿರುವ್ದ ರುವುದನ್ನು ಮಳೆ ನೀರಿನೊಂದಿಗೆ: ಬೆರೆತು__ ರಾಜಕಾಲುವೆಯ... ಮುಖಾಂತರ 


ಗಂಬೀರವಾಗಿ. ಮಡಿವಾಳ ಕೆರೆಗೆ ಸೇರಿದ ಸಂದರ್ಭದಲ್ಲಿ. .ಮಾತ್ತ ತಾತ್ಕಾಲಿಕವಾಗಿ. 


| 
| ಸರ್ಕಾರ 
i 


ಪರಿಗಣನಿರುವುದೆಣ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿರುತ್ತದೆ. 
| 
| ಬೆಂಗಳೂರು. . ಜಲಮಂಡಳಿಯ ವತಿಯಿಂದ ಮಡಿವಾಳ ಕೆರೆಗೆ 
ತ್ಯಾಜ್ಯನೀರು ನೇರವಾಗಿ ಹರಿಯುವುದನ್ನು ತಪ್ಪಿಸಲು 1998ರಲ್ಲಿ 
4 "ದಶಲಕ್ಷ ಲೀಟರ್‌ ದಿನಂಪ್ರತಿ ಸಾಮರ್ಥ್ಯದ ಒಂದು ತ್ಯಾಜ್ಯನೀರು 
ಶುದ್ಧೀಕರಣ ಘಟಕವನ್ನು ರೂ.2.00 ಕೋಟಿ ವೆಚ್ಚದಲ್ಲಿ 
ನಿರ್ಮಿಸಲಾಗಿರುತ್ತದೆ. ಸದರಿ ಘಟಕದಲ್ಲಿ ಶುದ್ಧೀಕರಣಗೊಳ್ಳುವ 
ನೀರನ್ನು ಮಡಿವಾಳ ಕೆರೆಗೆ ಹರಿಸಿ, 3ರೆಯ ಸಂರಕ್ಷಣೆಯನ್ನು | 
| ಮಾಡಲಾಗುತ್ತಿತ್ತು ಆದರೆ, ತ್ಯಾಜ್ಯನೀರಿನ ಶುದ್ದೀಕರಣ ಘಟಕದಲ್ಲಿ 
ಕೆಲವು ಪುನರುಜ್ನೀವನ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾದ ಕಾರಣ, 
ಸದರಿ ಘಟಕವನ್ನು ಕರ್ನಾಟಕ ಕೆರೆ ಸಂರಕ್ಷಣೆ ಹಾಗೂ ಅಭಿವೃದ್ಧಿ 
ಪ್ರಾಧಿಕಾರದವರಿಗೆ 2017ನೇ ಸಾಲಿನಲ್ಲಿ 'ಹಸ್ತಾಂತರಿಸಲಾಗಿರುತ್ತದೆ. 
ಅದರಂತೆ, ಪ್ರಾಧಿಕಾರದ ವತಿಯಿಂದ ರೂ.24. 72 ಕೋಟಿ ವೆಚ್ಚದಲ್ಲಿ 
ಸಹ ಕೆರೆ ಹಾಗೂ ನೀರು ಶುದ್ದೀಕರಣ ಘಟಕವನ್ನು, 
ಆಧುನಿಕವಾಗಿ: . ಅಭಿವೃದ್ಧಿಗೊಳಿಸುವ ಕಾಮಗಾರಿಯನ್ನು, 
ಕೈಗೊಳ್ಳಲಾಗಿದೆ. ಸದರಿ ಯೋಜನೆಯಲ್ಲಿ ಹಾಲಿ ಶುದ್ಧೀಕರಣದ 
ಘಟಕವನ್ನು ಉನ್ನತೀಕರಿಸುವ ಕಾಮಗಾರಿಗೆ ರೂ.13.17 ಕೋಟ 
ಮೊತ್ತೆ ನಿಗದಿಪಡಿಸೆಲಾಗಿದ್ದು, ಯೋಜನೆಯಲ್ಲಿ ಶೇ. 20ರಷ್ಟು ಭೌಶಿಕ 
ಪ್ರಗತಿ ಸಾಧಿಸಲಾಗಿರುತ್ತದೆ. "ತದನಂತರ, ಸದರಿ ನೀರಿವ ಶುದ್ದೀಕರಣ 
4 ಘಟಕವನ್ನು ಜಲಮಂಡಳಿಗೆ ಹಸ್ತಾಂತರಿಸಲಾಗಿದ್ದು, ಪ್ರಸ್ತುತ 


| KS ಮಿ 
ಜಲಮಂಡಳಿಯು ಘಟಕದ ಕಾಮಗಾರಿಯ ಮೇಲ್ವಿಜಾರ ಣೆ 
| ಮಾಡುತಿದೆ 


mde nn mm 


ಕೆರೆಗಳನ್ನು ಉಳಿಸಿ 'ಮೆಟೋ ಮಡಿವಾಳ ಕೆರೆಯಲ್ಲಿ” ಕರ್ನಾಟಕ  ಸರೋ 


ನಗರದ ಸೌಂದರ್ಯ ಹೆಚ್ಚಿಸಲು | ಅಭಿವೃದ್ಧಿ ಪ್ರಾಧಿಕಾರವು 2017-18ನೇ 
ಸರ್ಕಾರ ಕೈಗೊಂಡಿರುವ ಉದ್ಧಾನವನ ರಚನೆ, ಸೈಕ್ಕಾಡೇರಿಯಂ. 
ಕ್ರಮಗಳೇನು? ನಿಲ್ದಾಣ, ಗೇಟಿನ ನಿರ್ಮಾಣ "ಇತ್ಯಾದಿ ಅಭಿವೃದ್ದಿ ಕಾಮಗಾರಿಗಳನ್ನು 


ಕೈಗೊಂಡಿರುತ್ತದೆ. ಪ್ರವಾಸಿಗರ/ ನಡನಲ ಉಪ ಪಯೋಗಕ್ಷಾಗಿ 
ಲ ಕುಡಿಯುವ ನೀರಿವ ಮವ ೈವಸ್ಥೆ ಕಲ್ಪಿಸಿದ್ದು, ಸಾರ್ವಜನಿಕರ 
ಮನರಂಜನೆಗಾಗಿ ಡೋಣಿವಿಹಾರ ನಡೆಸಲಾಗುತ್ತಿದೆ. 


ಬೃಹತ್‌ ಬೆಂಗಳೂರು ಮಹಾನಗರಪಾಲಿಕೆ ವಶದಲ್ಲಿ 148 ಜೀವಂತ 
ಕೆರೆಗಳು ಇದ್ದು, ಇದುವರೆವಿಗೂ 65 ಕೆರೆಗಳನ್ನು ಸಮಗವಾಗಿ 
ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಉಪಯೋಗಕ್ಕಾಗಿ ತೆರೆದಿಡಲಾಗಿದೆ. 
27 ಕೆರೆಗಳ ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿದ್ದು, ಈ 


ಕಾಮಗಾರಿಗಳನು, ಮಾರ್ಚ್‌. 2019ರ ಅಂತ್ಯಕ್ಕೆ : 
ಪೂರ್ಣಗೊಳಿಸಲಾಗುವುದು. ಇನ್ನುಳಿದ 56 ಕೆರೆಗಳನ 


ಅಭಿವೃದ್ಧಿಗೊಳಿಸಲು ಕ್ರಮಕ್ಕೆ ಗೊಳ್ಳಲಾಗುತ್ತಿ ಶ್ತಿರುತ್ತದೆ. 


ತ್ಯಾಜ್ಯನೀರು ಹಾಗೂ ಮಳೆನೀರು ಕಾಲುವೆಗಳಲ್ಲಿ ಪರಿದು ಸುತ್ತಮುತ್ತಲ 
ಕೆರೆಗಳಿಗೆ ಸೇರುತ್ತಿರುವುದನ್ನು ತಪ್ಪಿಸಲು ಬೆಂಗಳೂರು ಜಲಮಂಡಳಿಯ 
ವತಿಯಿಂದ ಚಿಕ್ಕಪುಟ್ಟ ಕೊಳವೆ ಮಾರ್ಗಗಳ ಕಾಮಗಾರಿಗಳನ್ನು ಹಂತ 
ಹಂತವಾಗಿ ಕೈಗೊಳ್ಳುತ್ತಿದ್ದು, ಹೆಚ್ಚಿನ ಮೊತ್ತದ ಕಾಮಗಾರಿಗಳಿಗೆ ಕೇಂದ್ರ 
ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನ ಫಡಟು 
ಕಾಮಗಾರಿಯನ್ನು ಕೈಗೊಳ್ಳಲಾಗುತ್ತಿದೆ. ಕೆಲವು ಹೆಚಿನ ಮೊತದ 


ಜಿ 3» 


ಕಾಮಗಾರಿಗಳಿಗೆ" ಕಾಸು ಸಂಸ್ಥೆಗಳರದ” `ಸಾಲರೂಪದ”''ಹಣಿವನ್ನು Kk 


is % "ಪಡೆದು ಕಾಮಗಾರಿಯನ್ನು _ಕೈಗೊಳ್ಳಲಾಗುತ್ತಿದೆ---ಜೆಂಗಳೂ DT 
ಜಲಮಂಡಳಿಯು ಮೆಗಾಸಿಟಿ ರಿವಾಲ್ವಿಂಗ್‌ ನಿಧಿಯಡಿ ಒಟ್ಟು 440 | 
ದಶಲಕ್ಷ ಲೀಟರ್‌ ದಿನಂಪ್ರತಿ ಸಾಮರ್ಥ್ಯದ 4 ಹೊಸ ತ್ಯಾಜ್ಜನೀರಿನ 
ಸಂಸ್ಕರಣ ಘಟಕಗಳ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು. ಸದರಿ 
ಯೋಜನೆಗಳಿಗೆ ಶೇ.50ರಷ್ಟು ಹಣವನ್ನು ಕರ್ನಾಟಕ ನಗರ ಮೂಲ 
ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ಸಂಸ್ಥೆಯಿಂದ ಸಾಲದ 
ರೂಪದಲ್ಲಿ ಪಡೆಯಲಾಗುವುದು ಮತ್ತು ರಾಜ್ಯ ಸರ್ಕಾರದಿಂದ 
ಶೇ.25ರಷ್ಟು ಅನುದಾನವನ್ನು ಹಾಗೂ ಉಳಿದ ಶೇ.25ರಷ್ಟು ಹಣವನ್ನು 
ಜಲಮಂಡಲಿಯಿಂದ ಭರಿಸಲಾಗುತ್ತಿ ದೆ. ಈ ಯೋಜನೆಗಳನ್ನು 2020ರ 
ಅಂತ್ಯದೊಳಗೆ ಪೂರ್ಣ ಮಾಡಲಾಗುವುದು. 


ಅಮೃತ್‌ ಯೋಜನೆಯಡಿಯಲ್ಲಿ 5 ಸಣ್ಣ ಮಾಣದ ತ್ಯಾಜ್ಯನೀರು 
ಸಂಸ್ಕರಣಾ . ಘಟಕಗಳ ನ ಕೈಕೊಳಲಾಗಿದೆ. 
"ಸದರಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, 2019ರ ಅಂತ್ಯದಲ್ಲಿ 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


ಸಂಖ್ಯೆ: ಅಪಜೀ 58 ಎಫ್‌ಟೆಎಸ್‌ 2018 


(ಆರ್‌. ಶಂಕರ್‌) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವರು 
ಮೆ 


